ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
” ಉತ್ತರಿಸುವ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


: 760 

: ಡಾ.ಜೈಮಾಲ ರಾಮಚಂದ್ರ 

: ಪೌರಾಡಳಿತ ಹಾಗೂ ತೋಟಗಾರಿಕೆ 
ಮತ್ತು ರೇಷ್ಮೆ ಸಚಿವರು 
10-3-2020 


KKK 


ಕ್ರ. 
ಸಂ 


ಪ್ರಶ್ನೆ 


ಉತ್ತರ 


ಅ) 


ರಾಜ್ಯದಲ್ಲಿ ರೈತರು ಬೆಳೆದ 
ಹಣ್ಣು, ಹೂವು, ತರಕಾರಿಗಳೂ ಮತ್ತು 
ಇತರೆ. ಕೃಷಿ ಉತ್ಪನ್ನಗಳನ್ನು 
ಕೆಡದಂತೆ ಕಾಪಾಡಲು ಎಷ್ಟು 
ಸಂಸ್ಕರಣಾ ಘಟಕಗಳು 
ಉಗ್ರಾಣಗಳನ್ನು 

ವತಿಯಿಂದ ಸ್ಥಾಪಿಸಲಾಗಿದೆ. 


ರಾಜ್ಯದಲ್ಲಿ ರೈತರು ಬೆಳೆದ ಹಣ್ಣು, ಹೂವು, 
ತರಕಾರಿಗಳೂ ಮತ್ತು ಇತರೆ ಉತ್ಸನ್ನಗಳನ್ನು 
ಕೆಡದಂತೆ ಕಾಪಾಡಲು ತೋಟಗಾರಿಕೆ ಇಲಾಖೆ 
ವತಿಯಿಂದ ಸಹಾಯಧನ ವನೀಡಿ ಒಟ್ಟು 156 
ಸಂಸ್ಕರಣಾ ಘಟಕಗಳನ್ನು ಸ್ಕ್ಮಾಪಿಸಲಾಗಿದೆ 
ಹಾಗೂ ' ತೋಟಿಗಾರಿಕೆ ಉತ್ಪನ್ನಗಳನ್ನು 
ಸಂಗ್ರಹಿಸಲು - ಸರ್ಕಾರಿ ಮತ್ತು ಖಾಸಗಿ 
ವಲಯದಲ್ಲಿ ಒಟ್ಟು 133 ತೋಟಗಾರಿಕೆ ಶೀತಲ 
ಉಗ್ರಾಣಗಳನ್ನು.ಸ್ಮಾಪಿಸಲಾಗಿದೆ. 


ಪ್ರಸ್ತುತ ಯಾವ ಯಾವ ಜಿಲ್ಲೆಗಳಲ್ಲಿ 
ರೈತರು ಅತಿ ಹೆಚ್ಚು ಹೂವು, ಹಣ್ಣು, 
ತರಕಾರಿ ಸೇರಿದಂತೆ ಕೃಷಿ 
ಉತ್ಪನ್ನಗಳನ್ನು ಬೆಳೆದು, ಕೆಡದಂತೆ 
ಕಾಪಾಡಲು ಸಂಸ್ಕರಣಾ ಕೋಲ್ಡ್‌ 
ಸ್ಫ್ಕೋರೇಜ್‌ ಫಟಿಕ ಇಲ್ಲದೇ ತಮ್ಮ 
ಬೆಳೆಗಳಿಗೆ ತಕ್ಕ ಬೆಲೆ ದೊರಕದೇ 
ನಷ್ಟಕ್ಕೀಡಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂವಿದೆಯೇ; 


ಹೌದು. 


ಕೋಲಾರ, ಬಾಗಲಕೋಟೆ, ಗದಗ, ಧಾರವಾಡ, 
ವಿಜಯಪುರ, ಬೆಳಗಾವಿ, ಚಿಕ್ಕಬಳ್ಳಾಪುರ, ಹಾಸನ, 
ತುಮಕೂರು ಮತ್ತು ಇತರೆ ಜಿಲ್ಲೆಗಳಲ್ಲಿ ಮಾವು, 
ಟೋಮೆಟೊ, ತೆಂಗು, "ಈರುಳ್ಳಿ ಮತ್ತು ಇತರೆ 
ಬೆಳೆಗಳಿಗೆ ತಕ್ಕ ಬೆಲೆ ದೊರಕದೇ 
ನಷ್ಕಕ್ಕೀಡಾಗಿರುವುದು ಗಮನಕ್ಕೆ ಬಂದಿದೆ. 


ಇಂತಹ ಘಫಟಕಗಳಿಲ್ಲದ ಸ್ಥಳಗಳಲ್ಲಿ 
ಸಂಸ್ಕರಣಾ ಕೋಲ್ಡ್‌ ಸ್ಟೋರೇಜ್‌ 
ಘಟಕ ಹಾಗೂ ಉಗ್ರಾಣಗಳನ್ನು 
ಸ್ಥಾಪಿಸಲು ಸರ್ಕಾರದ ಕ್ರಮವೇನು? 


ಸಂಸ್ಮರಣಾ ಕೋಲ್ಡ್‌ ಸ್ಫೋರೇಜ್‌ ಘಟಕಗಳನ್ನು 
ಸ್ಥಾಪಿಸುವ ಆಸಕ್ತ ಖಾಸಗಿ ವಲಯದವರಿಗೆ 
ಸರ್ಕಾರದ ವತಿಯಿಂದ ಶೇ.35 ರಷ್ಟು 
ಸಹಾಯಧನವನ್ನು ನೀಡಲಾಗುತ್ತಿದೆ. 


HORTI 82 HGM 2020 


Wa 


ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


C\Users\Asst-Adm-Horti\Desktop\LCQ-760.Docx 


